ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 346 
ಸದಸ್ಯರ ಹೆಸರು ಶ್ರೀ ಯು.ಬಿ. ವೆಂಕಟೇಶ್‌ 
(ನಾಮನಿರ್ದೇಶನ ಹೊಂದಿದವರು) 
ಉತ್ತರಿಸಬೇಕಾದ ದಿನಾಂಕ 15.12.2021 
ಉತ್ತರಿಸುವ ಸಚಿವರು ಮಾನ್ಯ ಕಂದಾಯ ಸಚಿವರು 
ಪ್ರಶ್ನೆ ಉತ್ತರ 
(ಅ) ರಾಜ್ಯದಲ್ಲಿ ಕಳೆದ ಮೂರು |ಕಳೆದ ಮೂರು ವರ್ಷಗಳಲ್ಲಿ ಸಂಭವಿಸಿದ ನೆರೆ ಹಾವಳಿಗೆ 


ವರ್ಷಗಳಲ್ಲಿ ಸಂಭವಿಸಿದ ನೆರೆ ಹಾವಳಿಗೆ 
ಕೆಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ 
ಬಿಡುಗಡೆ ಮಾಡಿದ ಅನುದಾನವೆಷ್ಟು; 


ಕೆಂದ್ರ ಸರ್ಕಾರವು Nರ್ಣಿರಡಿ ಈ ಕೆಳಕಂಡಂತೆ ರಾಜ್ಯ 
ಸರ್ಕಾರಕ್ಕೆ ಅನುದಾನ ಬಿಡುಗಡೆಗೊಳಿಸಲಾಗಿದೆ: 


2019ನೇ ಸಾಲಿನ ಆಗಸ್ಟ್‌ ಪ್ರವಾಹ - ರೂ.1652.85ಕೋಟಿ 
2020ನೇ ಸಾಲಿನ ಆಗಸ್ಟ್‌ ಪ್ರವಾಹ - ರೂ.577.844ಕೋಟಿ 
2020ನೇ ಸಾಲಿನ ಸೆಪ್ಕೆಂಬರ್‌-ಅಕ್ಕೋಬರ್‌ ಪ್ರವಾಹ - 
ರೂ.740.46ಕೋಟಿ 

2021ನೇ ಸಾಲಿನ ಜುಲೈ-ಆಗಸ್ಟ್‌ ಪ್ರವಾಹ - ಕೇಂದ್ರ 
ಸರ್ಕಾರದಿಂದ ಅನುದಾನ ನಿರೀಕ್ಷಿಸಲಾಗಿದೆ. 

2021ನೇ ಸಾಲಿನ ಅಕ್ಸ್ಕೋಬರ್‌-ನವೆಂಬರ್‌ ಪ್ರವಾಹ - 
ಕೇಂದ್ರ ಸರ್ಕಾರದಿಂದ ಅನುದಾನ ನಿರೀಕ್ಷಿಸಲಾಗಿದೆ. 


(ಆ) ಅನುದಾನ ಸಲುವಾಗಿ ಎಷ್ಟು ಬಾರಿ 
ನಿಯೋಗಗಳನ್ನು ದೆಹಲಿಗೆ 
ಕರೆದೊಯ್ಯಲಾಗಿದೆ; 


ರಾಜ್ಯದಲ್ಲಿ ತೀವ್ರ ಪ್ರಮಾಣದಲ್ಲಿ ಉಂಟಾಗುವ 
ಅತಿವೃಷ್ಠಿ/ಪ್ರವಾಹ ಪರಿಹಾರಕ್ಕಾಗಿ ಆರ್ಥಿಕ ನೆರವನ್ನು 
ಕೋರುತ್ತಾ, ಕೇಂದ್ರ ಸರ್ಕಾರಕ್ಕೆ ಮೆಮೋರಾಂಡಮ್‌ 
ಸಲ್ಲಿಸಲಾಗುತ್ತದೆ. ಇದರನ್ವಯ ಕೇಂದ್ರೀಯ ಅಧ್ಯಯನ 
ತಂಡವನ್ನು ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ 
ನಿಯೋಜಿಸಲಾಗುತ್ತದೆ. ಸದರಿ ತಂಡದ ವರದಿಯನುಸಾರ 
ಕೇಂದ್ರೀಯ ಉನ್ನತ ಮಟ್ಟಿದ ಸಮಿತಿಯ ಶಿಫಾರಸ್ಸಿನಂತೆ 
ರಾಜ್ಯ ಸರ್ಕಾರಕ್ಕೆ NDR೯ ರಡಿ ಅನುದಾನ ಮಂಜೂರು 


ಮಾಡಲಾಗುತ್ತದೆ. ಸದರಿ ಸಮಿತಿಯು ನೀಡಿದ 
ಶಿಫಾರಸ್ಸಿನನ್ವಯ ಕೇಂದ್ರೀಯ ಹಣಕಾಸು 
ಮಂತ್ರಾಲಯದಿಂದ N್ಹರಂ೯ರಡಿ ಅನುದಾನವನ್ನು ರಾಜ್ಯ 
| ಸರ್ಕಾರಕ್ಕೆ ಬಿಡುಗಡೆಗೊಳಿಸಲಾಗುತ್ತದೆ. 


(ಇ) ಬೆಂಗಳೂರು ನಗರದ ನೆರೆ ಹಾವಳಿಗೆ 
ವ್ಯಯಿಸಿರುವ ಅನುದಾನವೆಷ್ಟು? 


L 


ಬೆಂಗಳೂರು ನಗರ ಜಿಲ್ಲೆಯಲ್ಲಿ 2019 ಹಾಗೂ 2020ನೇ 
ಸಾಲಿನಲ್ಲಿ ಭಾರಿ ಪ್ರಮಾಣದ ಪ್ರವಾಹ ಪರಿಸ್ಥಿತಿ 
ಉಂಟಾಗಿರುವುದಿಲ್ಲ. ಆದರಿಂದ, ರಾಜ್ಯ ಪ್ರಕೃತಿ ವಿಕೋಪ 
ಪರಿಹಾರ ನಿಧಿ ($ರಣ್ರಿಯಡಿ ಯಾವುದೇ ಅನುದಾನವನ್ನು 
ಬಿಡುಗಡೆಗೊಳಿಸಿರುವುದಿಲ್ಲ. 


ಪ್ರವಾಹ ಪರಿಹಾರಕ್ಕಾಗಿ 2021ನೇ ಸಾಲಿನಲ್ಲಿ ರಾಜ್ಯ ಪ್ರಕೃತಿ 
ವಿಕೋಪ ಪರಿಹಾರ ನಿಧಿ (SDRPಯಡಿ 
ರೂ.396.38ಲಕ್ಷಗಳನ್ನು ಬೆಂಗಳೂರು ನಗರ ಜಿಲ್ಲೆಗೆ 


ಕಂಇ 527 ಟೆಎನ್‌ಆರ್‌ 2021 


ಬಿಡುಗಡೆಗೊಳಿಸಲಾಗಿದೆ. ಮ್‌ 


b ಎ 


ಆರ್‌. ಮ್‌ 


ಕಂದಾಯ ಸಚಿವರು 


